ಕರ್ನಾಟಿಕ ವಿಧಾನ ಪರಿಷತು 


1. ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


* Ww MN 


655 

ಶ್ರೀ ಅ. ದೇವೇಗೌಡ 

24-09-2020 

ಮಾನ್ಯ ಜಲಸಂಪನ್ನೂಲ ಸಚಿವರು 


4 


ಸಂ 


ಪ್ರಶ್ನೆಗಳು 


ಉತ್ತರಗಳು | 


ಮಾಗಡಿ ತಾಲ್ಲೂಕು, ರಾಮನಗರ ಜಿಲ್ಲೆ, 
ಈ ತಾಲ್ಲೂಕಿಗೆ ಹೇಮಾವತಿ 
ನದಿಯಿಂದ ನಾಲೆಯ ಮೂಲಕ 
ಕೆರೆಗಳಿಗೆ ನೀರನ್ನು ಹರಿಸುವ 
ಕಾಮಗಾರಿಯು ಪ್ರಸ್ತುತ ಯಾವ 
ಹಂತದಲ್ಲಿದೆ: 


ರಾಮನಗರ ಜಿಲ್ಲೆ, ಮಾಗಡಿ ತಾಲ್ಲೂಕಿಗೆ ಹೇಮಾವತಿ 
ನದಿಯಿಂದ ನಾಲೆಯ ಮೂಲಕ ಕೆರೆಗಳಿಗೆ ನೀರನ್ನು 
ಹರಿಸುವ ಯಾವುದೇ ಕಾಮಗಾರಿಯು ಪ್ರಸ್ತುತ 
ಕೈಗೊಂಡಿರುವುದಿಲ್ಲ. 


ಬದಲಾಗಿ, ಹೇಮಾವತಿ ಯೋಜನೆಯ ತುಮಕೂರು 
ಶಾಖಾ ನಾಲೆ ಕಿ.ಮಿ. 192.30 ನಿಂದ ಮಾಗಡಿ ತಾಲ್ಲೂಕಿನ 
211 ಮತ್ತು ಕುಣಿಗಲ್‌ ತಾಲ್ಲೂಕಿನ 66 ಗ್ರಾಮಗಳಿಗೆ 
ಕುಡಿಯುವ ನೀರನ್ನು ಒದಗಿಸುವ ಸಂಬಂಧ ಮಾಗಡಿ 
ತಾಲ್ಲೂಕಿನ 66 ಕೆರೆಗಳು, ಕುಣಿಗಲ್‌ ತಾಲ್ಲೂಕಿನ 17 
ಕೆರೆಗಳಿಗೆ ನೀರನ್ನು ತುಂಬಿಸುವ ಶ್ರೀರಂಗ 
ಯೋಜನೆಯನ್ನು ರೂಪಿಸಲಾಗಿದ್ದು, ಕಾಮಗಾರಿ 
ಪ್ರಗತಿಯಲ್ಲಿದೆ (ಶೇ30 ರಷ್ಟು ಆರ್ಥಿಕ ಪ್ರಗತಿ 
ಸಾಧಿಸಲಾಗಿದೆ). 


ಮಾಗಡಿ ತಾಲ್ಲೂಕಿನ ಕೆರೆಗಳಿಗೆ ನೀರಿನ 


ಪಾಮಗಾರಿಯು ಪೂರ್ಣಗೊಳ್ಳಲು 


2014 ರಲ್ಲಿ ಪ್ರಾರಂಭವಾದ ಈ 
ಕಾಮಗಾರಿಯು ಪೂರ್ಣಗೊಳ್ಳಲು 
ವಿಳಂಬವಾಗುತ್ತಿದ್ದು, ಕಾಮಗಾರಿಯು 
ತ್ವರಿತವಾಗಿ ಪೂರ್ಣಗೊಳ್ಳಲು ಸರ್ಕಾರ 


ಏನು ಕುಮ ಕೈಗೊಂಡಿದೆ; 


ಬವಣೆ ಹೆಚ್ಚಾಗಿದ್ದ, ಹೇಮಾವತಿ 
ನದಿಯಿಂದ ನಾಲೆಯ ಮೂಲಕ 
ಹರಿಸುವ ಕುಡಿಯುವ ನೀರು 


ಎಷ್ಟು ಕಾಲಾವಧಿ ಬೇಕಾಗಬಹುದು? 


ಸದರಿ ಕಾಮಗಾರಿಯನ್ನು ದಿನಾಂಕ: 23-12-2015 ರಲ್ಲಿ 
ಪ್ರಾರಂಭಿಸಲಾಗಿದ್ದು, ಭೂಸ್ವಾಧೀನ ಪ್ರಕ್ರಿಯೆಯಿಂದ 
ಹಾಗೂ ಗ್ರಾವಿಟಿ ಮೈನ್‌ ಪಂಕ್ತೀಕರಣವನ್ನು ರೆವೆನ್ಯೂ 
ಭೂಮಿಯ ಬದಲಾಗಿ ರಸ್ತೆ ಬದಿಗೆ ಬದಲಾಯಿಸಿ, 
ಕೆಲವೊಂದು ಮಾರ್ಪಾಡುಗಳು ಉದ್ದವಿಸಿದ್ದು 
ಇದರಿಂದಾಗಿ ವಿಳಂಬವಾಗಿರುತದೆ. | 


ಪ್ರಸ್ತುತ ಭೂಸ್ಮಾಧೀನ ಪ್ರಕ್ರಿಯೆಯು ಜಾರಿಯಲ್ಲಿದ್ದು, 


ಸದರಿ ಕಾಮಗಾರಿಯನ್ನು 20202 ರ ಅಂತ್ಯಕ್ಕೆ 
ಪೂರ್ಣಗೊಳಿಸಲು ಕ್ರಮ ವಹಿಸಲಾಗುತ್ತಿದೆ. 


ಸಂಖ್ಯೆ:ಜಸೆ೦೬ಇ 138 ಎಸ್‌ಎಲ್‌ 2020 


% 
ps 


ಮಾರ್‌ 


(ರಮೀಶ್‌ ಲ. ಜಾರಕಿಹೊಳಿ) 
ಜಲಸಂಪನ್ಮೂಲ ಸಚಿವರು 


